ಕನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪಶ್ನೆ 


ಜಿಶ್ಲು ಸಂಖ್ಯೆ 


129 


ಸದಸ್ಯರ ಹೆಸರು 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ವಿಷಯ 


ಕೊಡಗು ಜಲ್ಲೆಯಲ್ಲ ಗಿರಿಜನ ಹಾಡಿಗಳಗೆ 
ಸೌಲಭ್ಯ ಕಲ್ಪಸುವ ಕುರಿತು. 


ಉತ್ತರಿಸಬೇಕಾದ ದಿನಾಂಕ 


:| 01.೦2.2೦21 


ಸಚಿವರ ಹೆಸರು ಮತ್ತು' 


ಮಾನ್ಯ ಸಮಾಜ ಕಲ್ಯಾಣ ಇಲಾಖಾ ಸಚಿವರು 


ಪದನಾಮ 

ಪ. 
ಕ . ಪ್ರಶ್ನೆ ಉತ್ತರ 
ಸಂ. 
ಅ) | ಕೊಡಗು ಜಲ್ಲೆಯಲ್ಲನ ಕಾಡಿನಂಚಿನ 

ಗ್ರಾಮಗಳು ಹಾಗೂ ಹಾಡಿಗಳಲ್ಲಿ 

ವಾಸವಾಗಿರುವ ಗಿರಿಜನರಿಗೆ 

" ಬಂದಿದೆ 

ಇದುವರೆವಿಗೂ ' ಕನಿಷ್ಠ, ಮೂಲಭೂತ 

ಸೌಲಭ್ಯಗಳು ಸಿಕ್ಕದೇ ಇರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) | ಬಂದಿದ್ದಲ್ಲ, ಸರ್ಕಾರ ಇದುವರೆಗೂ ಈ | ರಾಜೀವ್‌ ಗಾಂಧಿ ರಾಷ್ಟ್ರೀಯ ಉದ್ಯಾನವನದ ಅರಣ್ಯದ 


ಗಿರಿಜನರಿಗೆ ಕನಿಷ್ಠ - ಮೂಲಭೂತ 
ಸೌಲಭ್ಯಗಳನ್ನು ಕಲ್ಪಸದೇ ಇರಲು 
ಕಾರಣಗಳೇನು; 


ಅಂಚಿನಲ್ಪರುವ ವಿರಾಜಪೇಟೆ ತಾಲ್ಲೂಕಿನ ೮ರ ಹಾಡಿಗಳನ್ನು 
ಹೊರತುಪಡಿಸಿ ಉಳದ . ಹಾಡಿಗಳಗೆ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸಲು ಅರಣ್ಯ ಇಲಾಖೆಯಿಂದ 
ಅನುಮತಿ ದೊರೆತಿರುವುದಿಲ್ಲ. ಇದನ್ನು ಹೊರತುಪಡಿಸಿ 
ಉಳದ ಹಾಡಿಗಳಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು 
ಹಂತ ಹಂತವಾಗಿ ಒದಗಿಸಲಾಗುತ್ತಿದೆ.ರಾಜವ್‌ ಗಾಂಧಿ 
ರಾಷ್ಟ್ರೀಯ ಉದ್ಯಾನವನವನ್ನು ಹುಲ ಸಂರಕ್ಷಿತ 
ಪ್ರದೇಶವೆಂದು ಘೋಷಣಿ ಮಾಡಿರುವುದರಿಂದ ಕೋರ್‌ 
ಪ್ರದೇಶದಲ್ಲರುವ ಹಾಡಿಗಳಗೆ ಮೂಲಭೂತ' ಸೌಕರ್ಯ 
ಕಾಮಗಾರಿ ಕೈಗೊಳ್ಳಲು ಅರಣ್ಯ ಇಲಾಖೆಯಿಂದ ಅನುಮತಿ 
ದೊರೆತಿರುವುದಿಲ್ಲ. ಅರಣ್ಯದ ಅಂಚಿನ 5 ಹಾಡಿಗಳಗೆ ಮಾತ್ರ 
ಅನುಮತಿಯನ್ನು ನೀಡಿರುತ್ತಾರೆ. ಉಳದ ಹಾಡಿಗಳಗೆ 
ಮೂಲಭೂತ ಸೌಕರ್ಯ ಒದಗಿಸಲು ಅರಣ್ಯ 
ಇಲಾಖೆಯಿಂದ ಅಮುಮತಿ ನೀಡುವಂತೆ ಕೋರಿ ಯೋಜನಾ 


Re) 


ಸಮನ್ವಯಾಧಿಕಾರಿಗಳು, ಸಮರ್ರ್ಸ ಗಿರಿಜನ ಅಭವೈದ್ಧಿ 
ಯೋಜನೆ ಕೊಡಗು ಜಲ್ಲೆ 'ಇವರು ನಿರ್ದೇಶಕರು ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ರಾಜೀವ್‌ ಗಾಂಧಿ 
ರಾಷ್ಟ್ರೀಯ ಉದ್ಯಾನವನ, ಹುಣಸೂರು . 'ರವರಿಗೆ 
ಕೋರಿರುತ್ತಾರೆ. ಈ ಬಗ್ದೆ ರಾಜ್ಯ ಮಟ್ಟದಲ್ಲ ಹಲವಾರು 
ಸಭೆಗಳನ್ನು .ನಡೆಸಿ ಮೂಲಭೂತ ಸೌಕರ್ಯಗಳನ್ನು | 
ಒದಗಿಸಲು ಜರೂರು ಅನುಮತಿ ನೀಡುವಂತೆ ಅರಣ್ಯ 
ಇಲಾಖೆಗೆ ಸೂಚಿಸಲಾಗಿರುತ್ತದೆ. 


ಇ) 


ಯಾವ ಕಾಲಮಿತಿಯೊಳಗೆ ಗಿರಿಜನರು 
ವಾಸವಾಗಿರುವ ಜಲ್ಲೆಯಲ್ಲನ 
ಕಾಡಿನಂಚನ ಗ್ರಾಮಗಳು ಹಾಗೂ 
ಹಾಡಿಗಳಗೆ ' ಮೂಲಭೂತ 
ಸೌಲಭ್ಯಗಳನ್ನು ಕಲ್ಲಸಲಾಗುವುಡದು? 


ಅರಣ್ಯ ಇಲಾಖೆುಂದ ಅನುಮತಿ ದೊರೆತ ಕೂಡಲೇ 
ಸದರಿ ಹಾಡಿಗಳಗೆ ಮೂಲಭೂತ ಸೌಕರ್ಯ ಒದಗಿಸಲು 
ಕ್ರಮವಹಿಸಲಾಗುವುದು. 


ಸಕಇ ೦6 ಎಸ್‌ಟಪಿ 2೦೦೭1 


(ಅ.ಶ್ರೀರಾಮುಲು) 
ಸಮಾಜ ಕಲ್ಯಾಣ ಸಚಿವರು 


